ಸದನದಲ್ಲಿ ಉತ್ತರಿಸುವ ಪ್ರಶ್ನೆ 


ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತಮೂರನೆಯ ಅಧಿವೇಶನ 
ಬುಧವಾರ, ದಿನಾಂಕ :03 ನೇ ಫೆಬ್ರವರಿ, 2021 


ರೈತರ ಜಮೀನಿನ ಖಾತೆ ಮಾಡುವ ಜೆ- ನಮೂನೆ ಬಗ್ಗೆ 


ಶ್ರೀ ಕಾಂತರಾಜು (ಬಿಎ೦ಎಲ್‌) (ಸ್ಥಳೀಯ ಸಂಸ್ಥೆಗಳ ಕ್ಲೇತು) - 


257 (370) ಮಾನ್ಯ ಕಂದಾಯ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ಜಮೀನಿನ ಕ್ರಯ, ಮ್ಯುಟೇಷನ್‌, ಖಾತೆ ಬದಲಾವಣೆ ಪ್ರಕ್ರಿಯೆಯಲ್ಲಿ ಬರುವ 1-5 (ಜಿ-ನಮೂನೆ) 
ಎಂದರೇನು;ಇದಕ್ಕೆ ಕಾನೂನಿನಡಿಯಿರುವ ಮಹತ್ವವೇನು ; (ವಿವರವಾದ ಮಾಹಿತಿ ನೀಡುವುದು) 


(ಆ) J-Slipp (ಜಿ-ನಮೂನೆ) Un-processed Through Mutations ಸ೦ಬ೦ಧ ಸರ್ಕಾರ ತೆಗೆದುಕೊಂಡ 
ಕ್ರಮಗಳೇನು; 


(ಇ) ರಾಜ್ಯದಲ್ಲಿ ಸಾವಿರಾರು ರೈತರು ಈ ಹಿಂದೆ ಜಮೀನುಗಳನ್ನು ಕ್ರಯ ಮಾಡಿಸಿಕೊಂಡು ಖಾತೆ 
ಮಾಡಿಸಿಕೊಳ್ಳದೆ ಸದರಿ ಜಮೀನನ್ನು ಉಳುಮೆ ಮಾಡಿಕೊಂಡು ಬರುತ್ತಿದ್ದು, ಇವರಿಗೆ ಸದರಿ ಜಮೀನಿನ 
ಮಾಲೀಕತ್ವದ ಹಕ್ಕು ಇದೆಯೇ ಹಾಗೂ ಇದರ ಸಂಬಂಧ ತೆಗೆದುಕೊಂಡ ಕ್ರಮಗಳೇನು ; ಸರ್ಕಾರ ಇಂತಹ 
ಪ್ರಕರಣಗಳಿಗೆ ಯಾವ ರೀತಿ ನ್ಯಾಯ ಒದಗಿಸುವುದು; 


(ಈ) ದಿನಾ೦ಕ: 31.05.2006ಕ್ಕಿಂತ ಹಿ೦ದೆ ನೋಂದಣಿಯಾದ ಜಿ-ನಮೂನೆಗಳನ್ನು ಭೂಮಿ ತಂತ್ರಾಂಶದಲ್ಲಿ 
ಅಳವಡಿಸಲು ಯಾವ ಕ್ರಮ ಕೈಗೊಳ್ಳಲಾಗಿದೆ ? (ವಿವರವಾದ ಮಾಹಿತಿ ಕೊಡುವುದು) 


